ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 24 ನೇ ಮಾರ್ಚ್‌, 2020 


ಪೀಠಾರ್ಡ್‌ ಬ್ಯಾಂಕ್‌ಗಳಿದ ರೈತರು ಪಡೆದ ಸಾಲದ ಧಾಂ ದುಪ್ಪಟ್ಟು ಯೋಜನೆ ಬಗ್ಗೆ 
ಶ್ರೀ ಮರಿತಿಬ್ಬೇಗೌಡ(ಶಿಕ್ಷಕರ ಕ್ಷೇತ್ರ)- 
1534 (1866) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಪೀಕಾರ್ಡ್‌ ಬ್ಯಾಂಕುಗಳಿಂದ ರೈತರು ಪಡೆದ ಸಾಲದ ಸಂಬಂಧ ಧಾಂ ದುಪ್ಪಟ್ಟು ಯೋಜನೆಯನ್ನು ಸರ್ಕಾರದಿಂದ ಜಾರಿಗೆ 
ತರಲಾಗಿದೆಯೇ ; 


(ಆ) ಧಾಂ ದುಪ್ಪಟ್ಟು ಯೋಜನೆಯ ರೂಪು ರೇಷೆಗಳೇನು ; (ವಿವರ ನೀಡುವುದು) 


(ಇ) ಸದರಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಎಷ್ಟು; ಈ ಸಂಬಂಧ ಸರ್ಕಾರ ಪೀಕಾರ್ಡ್‌ ಬ್ಯಾಂಕ್‌ಗಳಿಗೆ ಪಾವತಿಮಾಡಿರುವ 


ಒಟ್ಟು ಮೊತ್ತವೆಷ್ಟು ; 


(ಈ) ಸದರಿ ಯೋಜನೆಯ ಫಲಾನುಭವಿಗಳಿಗೆ ಮುಂದುವರೆದ ಬಾಕಿ ಬಡ್ಡಿಯನ್ನು ಸರ್ಕಾರ ಇದುವರೆವಿಗೂ ಪಾವತಿಸದೆ ಇರಲು 
ಕಾರಣಗಳೇನು ಹಾಗೂ ಪಾವತಿಸಬೇಕಾದ ಒಟ್ಟು ಮೊತ್ತವೆಷ್ಟು ; (ವಿವರ ನೀಡುವುದು) 


(ಊ) ಯಾವ ಕಾಲಮಿತಿಯಲ್ಲಿ ಬಾಕಿ ಮೊತ್ತವನ್ನು ಪಾವತಿಸಲಾಗುವುದು? 


